KA/ BG-GPO/2515/\WPP-47/2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಜುಲೈ ೧೬, ೨೦೦೯ (ಆಷಾಢ ೨೫, ಶಕ ವರ್ಷ ೧೯೩೧) ಸಂಚಿಕೆ ೨೯ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂ.ಎಸ್‌.ಆರ್‌. 15/09-10, ದಿನಾಂಕ: 3ನೇ ಜೂನ್‌ 2009 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌/57/2007-08, ದಿನಾ೦ಕ: 09.11.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 13.12.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂ. 1163 ರಿಂದ 1171 
ರವರೆಗೆ ಭಾಗ-6ರಲ್ಲಿ ಜಿ.ದೊಡ್ಡೇರಿ, ಸಿಗ್ಗೇಹಳ್ಳಿ, ಹರಳಕೆರೆ, ಯರದಹಳ್ಳಿ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಭೂ ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಹಾಗೂ ನಾಲೆ ಹೋಗದಿರುವುದರಿಂದಾಗಿ 
ಕಲಂ 4(0 ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ಹಾಗೂ ಭೂ ಸ್ವಾಧೀನಕ್ಕೆ ಪಡದ ವಿಸ್ಲೀರ್ಣವನ್ನು 
ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 











ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಜಿ.ದೊಡ್ಡೇರಿ, ಸೀಗೇಹಳ್ಳಿ, ಹರಳಕೆರೆ, 
ಯರದಹಳ್ಳಿ 
ಕ. | 40ರ ಹಿಡುವಳಿದಾರರ ಹೆಸರುಗಳು ಸ. ನಂ. ಭೂ ಷರಾ 
ಸಂ. | ಕ್ರಸಂ. ಸ್ವಾಧೀನಕ್ಕೊಳ 
ಪಡದ 
ಕಡಿಮೆಯಾದ 
ವಿಸ್ತೀರ್ಣ 
1) ಜಿ.ದೊಡ್ಡೇರಿ 
1 3 ದಾಸೇಗೌಡ ಬಿನ್‌ ದಾಸೇಗೌಡ 25/2ಎ 0-00 ಕಡಿಮೆಯಾಗಿದೆ 


























(೬೮೧ ) 










































































೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೦೯ ಭಾಗ -೬ 
[ಕ್ರ T40ರ] OO ಹಿಡುವಳಿದಾರರ ಹೆಸರುಗಳು ಸನಂ] ಭೂ | ಹರಾ | 
ಸಂ. | ಕ್ರಸಂ. ಸ್ವಾಧೀನಕ್ಕೊಳ 
ಪಡದ 
ಕಡಿಮೆಯಾದ 
ವಿಸ್ತೀರ್ಣ 
2 4 ಮೊಹೆದ್ದೀನ್‌ ಸಾಬ್‌ 25/2ಬಿ 0-03 ಕಡಿಮೆಯಾಗಿದೆ 
3 6 ತಿಮ್ಮಯ್ಯ ಬಿನ್‌ ಚಿಕ್ಕತಿಮ್ಮಯ್ಯ 27 0-04 ಕಡಿಮೆಯಾಗಿದೆ 
4 14 ಬೆಟ್ಟಯ್ಯ 43/2ಎ 0-02 ಕಡಿಮೆಯಾಗಿದೆ 
5 18 ಎನ್‌. ನಂಜಪ್ಪ ಬಿನ್‌ ನರಸಯ್ಯ, ತಿಮ್ಮಮ್ಮ ಕೋಂ | 63/2 0-10 ನಾಲೆ ಹೋಗುವುದಿಲ್ಲ 
ತಿಮ್ಮೇಗೌಡ 
ಒಟ್ಟು 0-25 
2) ಸೀಗೇಹಳ್ಳಿ 
0 23 ತಿಮ್ಮಯ್ಯ ಬಿನ್‌ ತಿಮ್ಮಯ್ಯ, ಚಿಕ್ಕತಿಮ್ಮಯ್ಯ ಬಿನ್‌ 43/4 0-15 ಕಡಿಮೆಯಾಗಿದೆ 
ತಿಮ್ಮಯ್ಯ 
7 25 ಹೊಂದಾಳೆಗ್‌ಡ 6972ಸಿ 0-0 1/2 ನಾಲೆ ಹೋಗುವುದಿಲ್ಲ 
87 3% ತಿಮ್ಮಪ್ಪ ಬಿನ್‌ ತಿಮ್ಮಪ್ಪ ನರಸಮ್ಮ ಜನ್‌ 87/13 0-02 
ಕೆಂಪಚೌಡಯ್ಯ ಕೊಂಡಯ್ಯ ಬಿನ್‌ ಗಂಗಯ್ಯ, 
ವೆಂಕಟೇಶ್‌ ಬಿನ್‌ ಗಂಗಯ್ಯ 
9 45 ಹುಚ್ಚೇಗೌಡ ಬಿನ್‌ ಕಂಪಚೌಡೇಗೌಡ 83/2 0-01 ಕಡಿಮೆಯಾಗಿದೆ 
10 46 ನಾಗರಾಜು ಬಿನ್‌ ಹೊಂಬಾಳೆಗೌಡ 81/2 0-06 ನಾಲೆ ಹೋಗುವುದಿಲ್ಲ 
1 | 31 |ಟ. ತಿಮ್ಮಪ್ಪ ಬನ್‌ ತಮ್ಮಪ್ಪಗ್‌ಡ 80/4 0-01 ಕಡಮೆಯಾಗಿದೆ 
ಒಟ್ಟು 0-25 1/2 
3) ಹರಳಕೆರೆ 
12 59 ಹೆಚ್‌.ಎಲ್‌. ಪುಟ್ಟಹನುಮೇಗೌಡ ಬಿನ್‌ 123 0-04 ಕಡಿಮೆಯಾಗಿದೆ 
ಲಿಂಗೇಗೌಡ, ಪ. ಹನುಮೇಗೌಡ ಬಿನ್‌ 
ಪುಟ್ಟಹನುಮೇಗೌಡ 
13 60 ಪೆ. ಹನುಮೇಗೌಡ ಜಿನ್‌ ಪುಟ್ಟಹನುಮೇಗೌಡ 14 0-08 ಕಡಿಮೆಯಾಗಿದೆ 
14 62 | ಹೆಚ್‌.ಎಸ್‌. ಪುಟ್ಟೇಗೌಡ ಬಿನ್‌ ಸಂಜೇವೇಗೌಡ, 136 0-1 1/2 ಕಡಿಮೆಯಾಗಿದೆ 
ಪ.ಹನುಮೇಗೌಡ ಬಿನ್‌ ಪುಟ್ಟಹನುಮೇಗೌಡ, 
ಸಿರಿವಂತಮ್ಮ ಕೋಂ ಅಂಜಿನಪ್ಪ 
15 65 | ವೀರಭದ್ರಯ್ಯ ಬಿನ್‌ ಕಲ್ಲುವೀರಯ್ಯ 9/2 0-03 ಕಡಿಮೆಯಾಗಿದೆ 
16 66 ಎಚ್‌.ಎಲ್‌. ಹನುಮೇಗೌಡ ಜಿನ್‌ ಲಿಂಗೇಗೌಡ, $ 0-10 ಕಡಿಮೆಯಾಗಿದೆ 
ಎಚ್‌.ಎಲ್‌. ಪುಟ್ಟಹನುಮೇಗೌಡ ಬಿನ್‌ 
ಲಿಂಗೇಗೌಡ, ಎಚ್‌.ಎಸ್‌. ಪುಟ್ಟೇಗೌಡ ಬಿನ್‌ 
ಸಂಜೀವೇಗೌಡ, ಪ.ಹನುಮೇಗೌಡ ಬಿನ್‌ 
ಪುಟ್ಟಹನುಮೇಗೌಡ 
17 69 |ಹಳ್ಳಮ್ಮ ಯೋಗಮ್ಮ ಕೋಂ ಎಚ್‌.ಎಲ್‌. 87 0-05 ಕಡಿಮೆಯಾಗಿದೆ 
ವೀರಭದ್ರಯ್ಯ, ಲಿಂಗಯ್ಯ ಬಿನ್‌ ಲಿಂಗೇಗೌಡ, 
ಹನುಮಯ್ಯ ಬಿನ್‌ ಲಿಂಗೇಗೌಡ, ವೀರಭದ್ರಯ್ಯ, 
ಸಣ್ಣಸಂಜೀವಯ್ಯ ಬಿನ್‌ ಸಂಜೀವಯ್ಯ, ಹೆಳವಯ್ಯ, 
ಸಣ್ಣಸಂಜೀವಯ್ಯ ಬಿನ್‌ ಸಂಜೀವೆಗೌಡ 
18 70 |ಲಿಂಗಯ್ಕೆ ಬಿನ್‌ ಹೊನ್ನೇಗೌಡ, ಲಕ್ಕಮ್ಮ ಕೋಂ ತಿಮ್ಮಯ್ಯ 88 0-02 ಕಡಿಮೆಯಾಗಿದೆ 
19 7 ಕುನ್ನಯ್ಯ ಬಿನ್‌ ಲಿಂಗಣ್ಣ. ಹುಚ್ಚಮ್ಮ ಕೋಂ 80/3% 0-05 1/2 ಕಡಿಮೆಯಾಗಿದೆ 
ವೀರಭದ್ರಯ್ಯ, ನಿಂಗೇಗೌಡ ಬಿನ್‌ ಹನುಮಯ್ಯ 
20 75 [ನರಸ ಬಿನ್‌ ಕದರ 79 0-05 ಕಡಿಮೆಯಾಗಿದೆ 
ಒಟ್ಟು 1-04 






















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೦೯ ೬೮೩ 
75 T40ರ] OO ಹಿಡುವಳಿದಾರರ ಹೆಸರುಗಳು ಸನಂ] ಭೂ | ಷರಾ | 
ಸಂ. | ಕ್ರಸಂ. ಸ್ವಾಧೀನಕ್ಕೊಳ 
ಪಡದ 
ಕಡಿಮೆಯಾದ 
ವಿಸ್ತೀರ್ಣ 
4) ಯರದಹಳ್ಳಿ 
21 80 ಚಿಕ್ಕಣ್ಣ ಬಿನ್‌ ಚಿಕ್ಕಣ್ಣ 22/1 0-03 ಕಡಿಮೆಯಾಗಿದೆ 
22 81 ಚಿಕ್ಕಣ್ಣ ಬಿನ್‌ ಚಿಕ್ಕಣ್ಣ, ಈರಮ್ಮ ಕೋಂ 22/6 0-07 ಕಡಿಮೆಯಾಗಿದೆ 
ಲೇ.ರಂಗಯ್ಯ 
23 82 ಚಿಕ್ಕಣ್ಣ ಬಿನ್‌ ಚಿಕ್ಕಣ್ಣ 22/5 0-0 1/2 ನಾಲೆ ಹೋಗುವುದಿಲ್ಲ 
24 84 ಜಯಲಕ್ಷ್ಮಮ್ಮ ಕೋಂ ರಾಜಣ್ಣ. ಬಿ.ಕೆ.ಕೆಂಪಯ್ಯ 187ಎ 0-27 ನಾಲೆ ಹೋಗುವುದಿಲ್ಲ 
ಬಿನ್‌ ದೊಡ್ಡಕೆಂಪಯ್ಯ, ನರಸಿಂಹಯ್ಯ ಬಿನ್‌ 
ಚಿಕ್ಕಕೆ೦ಪಯ್ಯ, ನರಸಿ೦ಹಯ್ಯ ಬಿನ್‌ ಚಿಕ್ಕಕೆಂಪಯ್ಯ, 
ಮರಿಯಪ್ಪ ಬಿನ್‌ ಚಿಕ್ಕಕೆಂಪಯ್ಯ, ಕೆ.ಶ್ರೀಧರ ಬಿನ್‌ 
ಚಿಕ್ಕಕೆಂಪಯ್ಯ, ಕೆ.ನರಹರಿ ಬಿನ್‌ ಚಿಕ್ಕಕೆ೦ಪಯ್ಯ 
ಕೆ.ಛಾಯಾಪತಿ ಬಿನ್‌ ಚಿಕ್ಕಕೆಂಪಯ್ಯ 
25 87 ಹೊನ್ನೆಯ್ಯ ಬಿನ್‌ ನಂಜೇಗೌಡ 13/1 0-01 ನಾಲೆ ಹೋಗುವುದಿಲ್ಲ 
26 | 88 [ಹೊನ್ನಯ್ಯ ಉ.ಕರುಡಯ್ಯ ಬಿನ್‌ ಪುಟ್ಟಯ್ಯ 1372 0-12 ನಾಕ ಹೋಗುವುದಿಲ್ಲ 
27 90 ಚಿಕ್ಕೋಡಿ ಬಿನ್‌ ಹೊನ್ನಯ್ಯ, ಬಿ. ಲಿಂಗಪ್ಪ ಬಿನ್‌ 12 0-17 ಕಡಿಮೆಯಾಗಿದೆ 
ಬೋರಲಿಂಗಯ್ಯ, ಸಿದ್ದಮ್ಮ ಕೋಂ ನಂಜಯ್ಯ, 
ವೈ.ಹೆಚ್‌. ತಾತಯ್ಯ ಬಿನ್‌ ಹೊನ್ನಯ್ಯ, ಚಿಕ್ಕಣ್ಣ 
ಬಿನ್‌ ಬಗರಯ್ಯ, ಗ೦ಗಮ್ಮ ಕೋಂ ನಡಕೇರಯ್ಯ, 
ಹೆಚ್‌. ನಂಜಪ್ಪ ಬಿನ್‌ ದೊಡ್ಡಕೋಡಯ್ಯ 
ಹೊನ್ನಯ್ಯ ಉ.ಕೀಚಗಯ್ಯ ಬಿನ್‌ 
ದೊಡ್ಡಕೋಡಯ್ಯ, ಹೊನ್ನಯ್ಯ ಉ.ಕೋರಲಯ್ಯ 
ಬಿನ್‌ ದೊಡ್ಡಕೋಡಯ್ಯ, ನಂಜಮ್ಮ ಕೋಂ 
ನಂಜುಂಡಯ್ಯ, ರಾಮಯ್ಯ ಬಿನ್‌ 
ದೊಡ್ಡಕೋಡಯ್ಯ, ನಂಜುಂಡಯ್ಯ ಬಿನ್‌ 
ಚಿಕ್ಕೋಡಿ, ಹೋರಿಗಯ್ಯ ಬಿನ್‌ ಲೇ. ಪುಟ್ಟಯ್ಯ, 
ಮಹಾಲಿಂಗಯ್ಯ ಬಿನ್‌ ನರಸಯ್ಯ 
28 91 ಮಹಾದೇವಯ್ಯ ಬಿನ್‌ ಈರಣ್ಣ, ಶಿವಣ್ಣ ಬಿನ್‌ 9/1 0-0 1/2 ನಾಲೆ ಹೋಗುವುದಿಲ್ಲ 
ಈರಣ್ಣ 
29 92 ವೈ.ಹೆಚ್‌. ತಾತಯ್ಯ ಬಿನ್‌ ಹೊನ್ನಯ್ಯ 11/2 0-03 ನಾಲೆ ಹೋಗುವುದಿಲ್ಲ 
30 93 ಬೋರಮ್ಮ ಕೋಂ ನರಸಿಂಹಯ್ಯ 98 0-06 ಕಡಿಮೆಯಾಗಿದೆ 
31 94 ಕೆಂಪಯ್ಯ ಬಿನ್‌ ಶೀರೆಯ್ಯ 57 0-01 ನಾಲೆ ಹೋಗುವುದಿಲ್ಲ 
ಒಟ್ಟು 1-38 
ಪಿ.ಆರ್‌. 256 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದುಪಡಿ ಅಧಿಕೃತ ಜ್ಞಾಪನ 
ನಂ. ಎಲ್‌.ಎನ್‌.ಡಿ(ಎ)ಸಿ.ಆರ್‌:89/08-09, ಬೆ೦ಗಳೂರು, ದಿನಾಂಕ: 9ನೇ ಜೂನ್‌ 2009 
ವಿಷಯ: ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಚಿಕ್ಕನಾಗಮ೦ಗಲ ಗ್ರಾಮದ ಸ.ನಂ. 29 ರಲ್ಲಿ 2.04 


ಎಕರೆ:ಗುಂಟೆ ಮತ್ತು ಗೂಳಿಮಂಗಲ ಗ್ರಾಮದ ಸ.ನಂ.68ರಲ್ಲಿ 1.10 ಎಕರೆ:ಗುಂಟೆ ಒಟ್ಟು 3.14 ಎಕರೆ:ಗಂಟೆ 
ಸರ್ಕಾರಿ ಪ್ರಾಥಮಿಕ ಶಾಲೆ ಆಟದ 


ಸರ್ಕಾರಿ ಗೋಮಾಳ ಜಮೀನನ್ನು ಶಾಂತಿಪುರ ಗ್ರಾಮದ 


ಮೆ 


ಿದಾನಕ್ಕಾಗಿ ಕಾಯಿರಿಸಲು ಕೋರಿರುವ ಬಗೆ. 
ಗ್ರೆ [> | (ಸ 


ಉಲ್ಲೇಖ: ಈ ಕಛೇರಿ ಸಮ ಸಂಖ್ಯೆ ಆದೇಶ ದಿನಾಂಕ: 13.1.2009. 





೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೦೯ ಭಾಗ -೬ 





ಉಲ್ಲೇಖದ ಆದೇಶದನ್ವಯ, ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಚಿಕ್ಕನಾಗಮಂಗಲ ಗ್ರಾಮದ ಸ.ನಂ.29 
ರಲ್ಲಿ 2.04 ಎಕರೆ:ಗುಂಟೆ ಮತ್ತು ಗೂಳಿಮಂಗಲ ಗ್ರಾಮದ ಸ.ನಂ.68ರಲ್ಲಿ 1.10 ಎಕರೆ:ಗುಂಟೆ ಒಟ್ಟು 3.14 ಎಕರೆ:ಗುಂಟೆ 
ಸರ್ಕಾರಿ ಗೋಮಾಳ ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಾವಳಿ 1966 ರ ನಿಯಮ 974) ರನ್ವಯ 
ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ ಶಾಂತಿಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಆಟದ ಮೈದಾನಕ್ಕಾಗಿ 
ಕಾಯ್ದಿರಿಸಿರುವುದನ್ನು ಶಾಂತಿಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಆಟದ ಮೈದಾನಕ್ಕಾಗಿ ಮತ್ತು ಅಯ್ಯಪ್ಪಸ್ವಾಮಿ 
ದೇವಸ್ಥಾನಕ್ಕಾಗಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71 ರಡಿ ಕಾಯ್ದಿರಿಸಿ, ಆದೇಶಿಸಿದೆ. ಉಳಿದಂತೆ ಉಲ್ಲೇಖದ 
ಆದೇಶದಲ್ಲಿನ ಷರತ್ತುಗಳು ಒಳಪಡುತ್ತವೆ. 
ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 260 ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ: ಎಲ್‌.ಎನ್‌.ಡಿ:(ಪೂ)ಸಿಆರ್‌:184/07-08, ಬೆ೦ಗಳೂರು, ದಿನಾಂಕ: 4ನೇ ಜೂನ್‌ 2009 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಕೊಡತಿ ಗ್ರಾಮದ ಸ.ನಂ. 76 ರಲ್ಲಿನ 8-00 
ಎಕರೆ ಬಂಡೆ ಕುಂಟೆ ಎಂದು ವರ್ಗೀಕೃತವಾದ ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ 
ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ:1. ಸರ್ಕಾರದ ನಡವಳಿ ಆದೇಶದ ಸಂ:ಆರ್‌.ಡಿ:265:ಎಲ್‌ಜಿಬಿ:2007  (ಪ6) ಬೆಂಗಳೂರು, 
ದಿನಾಂಕ:13.05.2008. 
2, ತಹಶೀಲ್ದಾರ್‌, ಬೆ೦ಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ:ಸಸ:ಸಿಆರ್‌:490/07- 
08, ದಿನಾಂಕ:24.10.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 3.1.2007. 
4. ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ:ಬೆಂಮಸಾಸಂ: 
ಕೇಕ:ವಾಣಿಜ್ಯ-ಆಸ್ತಿ: 2217/07-08 ದಿನಾ೦ಕ: 18.12.2007. 
ಬೆ೦ಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕಮಣಕಾರರಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ 3.313-28 ಎಕರೆ/ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ(1)ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ:ಆರ್‌ಡಿ265:ಎಲ್‌ಜಿಬಿ/2007 (ಪ6), 
ಬೆಂಗಳೂರು ದಿನಾಂಕ:13.5.2008 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಕೊಡತಿ 
ಗ್ರಾಮದ ಸ.ನಂ. 76 ರಲ್ಲಿನ 8-00 ಎಕರೆ ಬಂಡೆ ಕುಂಟೆ ಎಂದು ವರ್ಗೀಕೃತವಾದ ಜಮೀನನ್ನು ಬೆಂಗಳೂರು ಮಹಾನಗರ 
ಸಾರಿಗೆ ಸಂಸ್ಥೆಗೆ ಶೇ.50ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 
20(0(ಸಿ) ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆರವರಿಗೆ ಜಮೀನಿನ ಕಿಮ ತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ. 2,33,93,975-00 (ಎರಡು ಕೋಟಿ 
ಮೂವತ್ತಮೂರು ಲಕ್ಷದ ತೊಂಭತ್ತ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿಗಳು ಮಾತ್ರ) ಗಳನ್ನು 
ಪಾವತಿಸಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿರುತ್ತದೆ. ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್‌ ನಂ. - ರಂತೆ 
ದಿನಾಂಕ:14.12.2007 ರಂದು ಹಣ ಸಂದಾಯ ಮಾಡಿ, ಮೂಲ ಚಲನ್‌ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ 
ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ (4)ರ ಪತ್ರದಲ್ಲಿ ಕೋರಿರುತ್ತಾರೆ. 
ಉಲ್ಲೇಖ (ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಕೊಡತಿ 
ಗ್ರಾಮದ ಸ.ನಂ. 76 ರಲ್ಲಿನ 8-00 ಎಕರೆ ಬಂಡೆ ಕುಂಟೆ ಎಂದು ವರ್ಗೀಕೃತವಾದ ಜಮೀನನ್ನು ಬೆಂಗಳೂರು ಮಹಾನಗರ 
ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)(ಸಿ)ರನ್ನಯ ಈ ಕೆಳಕಂಡ 
ಷರತ್ತಿಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 
ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾದ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೦೯ ೬೮೫ 





4. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 
ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 

5. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 

6. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 
ಒಳಪಟ್ಟಿರುತ್ತದೆ. 

7. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿಂಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆಗೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ತು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 

8. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 
ಪ್ರಾಧಿಕಾರಗಳಿಗೆ ನಿಗದಿತ ಶುಲ್ಕ ಸಂದಾಯತತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 

9. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ಎರುದ್ಧವಾಗಿ ನಡೆದಲ್ಲಿ ಜಮೀನಿನ ಮ೦ಜೂರಾತಿಯನ್ನು ವಜಾ ಮಾಡಲಾಗುವುದು. 

10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 

1. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

12. ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 
ಸಂರಕ್ಷಿಸಿ ನಿರ್ವಹಿಸ ತಕ್ಕದ್ದು ಇವುಗಳ. ಮೇಲೆ ಜದ ಯಾವುದೇ ಹಕ್ಕು ಇರುವುದಿಲ್ಲ. 

13. ಆರ್ಜಿತ ಸಂಸ್ಥೆಯು “ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ "ನಿಯಮ 28(2)ರಡಿಯಲ್ಲಿ 
ನಿಗದಿಪಡಿಸಿರುವ ನಮೂನೆ/ಫಾರಂ-೪! ರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 

ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 
ಪಿ.ಆರ್‌. 261 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ವಿಶೇಷ ಭೂಸ್ಪಾಧೀನಾಧಿಕಾರಿಗಳ ಕಾರ್ಯಾಲಯ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ 
ಯೋಜನೆ, ಹರಿಹರ, (ದಾವಣಗೆರೆ ಜಿಲ್ಲೆ) 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ.16(2) ಅಡಿ (ಕಲಂ.17(4)ರಲ್ಲಿ ಓದಲಾದಂತೆ) 
ಅಧಿಸೂಚನೆ 
ನಂ.ಕಂ/ವಿಭೂಸ್ವಾ/ಕೊಹರೈಲ್ವೆ/ಸಿಆರ್‌/24/2002-03 (ಭಾಗ-3), ದಿನಾಂಕ: 11ನೇ ಜೂನ್‌ 2009 
ಕರ್ನಾಟಕ ಸರ್ಕಾರದ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894 ನೇ 
ಸಾಲಿನ ಭೂಸಂಗಹಣ ಅಧಿನಿಯಮದ (1894ನೇ ಕೇಂದ್ರ ಅಧಿನಿಯಮ 1 ರ ಪ್ರಕರಣ 16(2) ರ ಮೇರೆಗೆ) ಈ ಮೂಲಕ 
ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ, ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಕಾಯಿದೆ ಸ 16(2)ರಂತೆ ವಶಪಡಿಸಿಕೊಳ್ಳಲಾಗಿದೆ 
ಎಂದು ರ್ಜ ಬಕ ಹಾಗೂ “ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆಯ ಮೂಲಕ ಪ್ರಕಟಿಸಲಾಗಿದೆ 'ಹಾಗೂ 
ನೈಯತ್ಯ ರೈಲ್ವೆ ಇಲಾಖೆಯ ಪರವಾಗಿ ಭೂಸ್ವಾಧೀನಪಡಿಸಲಾಗಿದೆ. 



































ಅನುಸೂಚಿ 

ಜಿಲ್ಲೆ: ಬಳ್ಳಾರಿ ತಾಲ್ಲೂಕು: ಕೂಡ್ಲಿಗಿ ಹೋಬಳಿ: ಕೊಟ್ಟೂರು ಗ್ರಾಮ: ಕೆ.ಅಯ್ಯನಹಳ್ಳಿ 
ಕ್ರ ಸರ್ವೆ ನಂಬರು ತರಹೆ ವಿಸ್ತೀರ್ಣ ಆಕಾರೆ ಜಮೀನು ಸ್ವಾಧೀನಕ್ಕೆ ಪಡೆದ 
ಸಂ. ಎಕರೆ-ಸೆಂಟ್ಸ್‌ -ಪೈ. ದಿನಾಂಕ 

1 231/ವಿ ಪೈಕಿ ಮುಷ್ಠಿ 0-12 0-09 27-01-2005 

ಒಟ್ಟು 0-12 0-09 
ಟಿ. ಮಲ್ಲಪ್ಪ 

ಪಿ.ಆರ್‌. 267 ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 


ಕೊಟ್ಟೂರು- ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ, ದಾವಣಗೆರೆ ಜಿಲ್ಲೆ. 


೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೦೯ ಭಾಗ -ಓ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೊ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕಃ ಆರ್‌ (2) ಎಲ್‌ಎಕ್ಯೂ ಎಸ್‌ಆರ್‌ 03/07-08, ದಿನಾಂಕ: 23ನೇ ಜುಲೈ 2008 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಆಗತ್ಯವಾಗಲಿದೆ 
ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ , ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ 
ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ಧಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ 
ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, 
ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ 
ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ಧಿಷ್ಟ ಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ ಕಂಣ 31 
ಭೂಸ್ವಾಳ 2002 ದಿ. 4-6-2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ 
ನಂತರ ಜಿಲ್ಲಾಧಿಕಾರಿಗಳು , ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ 
ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿ ಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆಃ ಶಿವಮೊಗ್ಗ ತಾಲ್ಲೂಕುಃ ಶಿವಮೊಗ್ಗ ಹೋಬಳಿ ಃ ಹೊಳಲೂರು-। ಗ್ರಾಮಃಮಡಿಕೆಚೀಲೂರು 
ಕ್ರ. ಖಾತೆದಾರರ ಹೆಸರು ಅನುಭವ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ ದಾರರ ಚತ 

ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ. ಪೈ. 

1. ಕೆ.ಛಾಯಪ್ಪ ಬಿನ್‌ ಶಿವರುದ್ರಪ್ಪ ಸ್ವಂತ 75/1 ಖುಷ್ಕಿ ಸ್ಮ 75/1 75/1 75/2 0-18 0-21 

2. ರತ್ನಮ್ಮ ಕೋಂ ಮಲ್ಲೇಶಪ್ಪ ಕೆ ಸ್ವಂತ 75/2 ಖುಷ್ಕಿ ಸ 76 75/1 75/2 0-34 0-39 









































ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, 


೬೮೭ 


ಗುರುವಾರ, ಜುಲೈ ೧೬, ೨೦೦೯ 

































































ಕ್ರ. ಖಾತೆದಾರರ ಹೆಸರು ಅನುಭವ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ದಾರರ ಇ 
ಹೆಸರು ಪೂರ್ವಕ್ಷೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ. ಸ.ನಂ. ಎ.ಗುಂ. ರೂ. ಪೈ. 
3. 1.ಬಸಯ್ಯ ಬಿನ್‌ ನಂದಯ್ಯ ಸಂತ 74ಪಿ2 ಖುಷ್ಕಿ 74/2,51 ರಸ್ತೆ 74/1 74/1 1-38 0-78 
2.ಮಲ್ಲಮ್ಮ ಕೋಂ ಚನ್ನೇಶಯ್ಯ 74ಪಿ2 
3.ಸಿ.ಚಂದ್ರಪ್ಪ ಬಿನ್‌ ಶಿವಲಿಂಗಪ್ಪ 74ಪಿ3 
4.ಜೆ.ಕೆ.ವೀರಭದ್ರಪ್ಪ ಬಿನ್‌ ರುದ್ರಪ್ಪ 74ಪಿ5 
5.ಜೆ.ಕೆ.ಚಂದ್ರಶೇಖರಪ್ಪ ಬಿನ್‌ ರುದ್ರಪ್ಪ 7426 
6.ಚನ್ರಯ್ಯ ಬಿನ್‌ ನಂದಯ್ಯ 74ಪಿ7 
4. | ತಿಮ್ಮಪ್ಪ ಬಿನ್‌ ಗಿರಿಯಪ್ಪ ಸ್ವಂತ 7429 ಖುಷ್ಕಿ | 54 74/2 ಗ್ರಾಮಗಡಿ 74/2 0-21 0-21 
74/2 
5. 1.ಲೋಕೇಶಪ್ಪ ಬಿನ್‌ ರಾಮಪ್ಪ ಸಂತ 51/121 ಖುಷ್ಕಿ 
2.ಲೋಕೇಶಪ್ಪ ಬಿನ್‌ ರಾಮಪ್ಪ 51/1ಪಿ2 
3:ಪಂಗಪ್ಪ ಬಿನ್‌ ಕರಿಯಪ್ಪ 51/1ಪಿ3 51/2 74 51/1ಬಿ 51/1ಸಿ 0-16 0.26 
4.ಲೋಕೇಶಪ್ಪ ಬಿನ್‌ ರಾಮಪ್ಪ 51/124 51/2 74 51/1ಬಿ 51/1ಸಿ 0-16% 0.27 
6. 1 ರಾಮಪ್ಪ ಬಿನ್‌ ಯಲ್ಲಪ್ಪ ಸಂತ 51/2ಪಿ6 ಖುಷ್ಕಿ 51/2 51/1ಬಿ 51/2 51/2 0.04 0.07 
2.ಎಂ.ಹನುಮಂತರಾವ್‌ ಬಿನ್‌ ಯಲ್ಲಪ್ಪ 51/1ಸಿ 
7. ಆರ್‌.ಜನಾರ್ದನ್‌ ಬಿನ್‌ ಲೇಟ್‌ ರಂಗಯ್ಯ ಸ್ವಂತ 50/2 ಖುಷ್ಕಿ 40 74 ಗ್ರಾಮಗಡಿ 50/2 0.36 0.77 
8. 1.ಜಿ.ಮಲ್ಲಪ್ಪ ಬಿನ್‌ ಸಂಕಪ್ಪ ಸ್ವಂತ 49/121 ಖುಷ್ಕಿ 48 49/2 ಗ್ರಾಮಗಡಿ 49/1 0-05 0-08 
2.ಜಿ.ಮಲ್ಲಪ್ಪ ಬಿನ್‌ ಸಂಕಪ್ಪ 49/122 
9. ಜಿ.ಮಲ್ಲಪ್ಪ ಬಿನ್‌ ಸಂಕಪ್ಪ ಗೋಪನಹಳ್ಳಿ ಸ್ವಂತ 49/2 ಖುಷ್ಕಿ 49/1 50 ಗ್ರಾಮಗಡಿ 49/2 0-16 0-26 
10. | 1:ರುದ್ರಮ್ಮ ಕೋಂ ಚನ್ನಪ್ಪ ಸಂತ ಖುಷ್ಕಿ | 46 48/3ಎ ಗ್ರಾಮಗಡಿ 48/2 0-12 0-24 
2:ರುದ್ರಮ್ಮ ಕೋಂ ಚನ್ನಪ್ಪ 48/2ಪಿ2 
3.ಚನ್ರಯ್ಯ ಬಿನ್‌ ನಂದಯ್ಯ 48/ಎ 










































































೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೦೯ ಭಾಗ -೬ 
ಕ್ರ. ಖಾತೆದಾರರ ಹೆಸರು ಅನುಭವ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ವರ ಇಚ 
ತತಾ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ ಸ.ನಂ. ಸ.ನಂ. ಎ.ಗುಂ. ರೂ. ಪೈ. 
11. 1.ನೀಲಮ್ಮ ಕೋಂ ಲೇಟ್‌ ಚನ್ನಯ್ಯ ಸಂತ 48/3ಪಿ ಖುಷ್ಕಿ 48/2 49 ಗ್ರಾಮಗಡಿ 48/3ಎ 0-14 0-28 
2.ಚನ್ನಯ್ಯ ಬಿನ್‌ ನಂದಯ್ಯ 48/3ಪಿ2 
12. 1.ಮಲ್ಲಪ್ಪ ಬಿನ್‌ ಚಿಕ್ಕಪ್ಪ ಸಂತ 76/21 ಖುಷ್ಕಿ 75 76 76 76 0-05 0-06 
2:ರಂಗಪ್ಪ ಬಿನ್‌ ಕರಿಯಪ್ಪ 76/ಪಿ5 
3.ಹನುಮಂತಪ ಬಿನ್‌ ಸಿದಪ 76/210 
ಬಿ ಐವಿ 
13. ಭಾಸ್ಕರಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 46/1 ಖುಷ್ಕಿ 46/2 48 ಗ್ರಾಮಗಡಿ 46/1 0-06 0-12 
14. ಜಿ.ಈಶ್ಚರಪ್ಪ ಬಿನ್‌ ಲೇಟ್‌ ಚನ್ನಬಸಪ್ಪ ಸ್ವಂತ 46/2 ಖುಷ್ಕಿ 46/3 46/1 ಗ್ರಾಮಗಡಿ 46/2 0-06 0-12 
15. 1.ದುರ್ಗಮ್ಮ ಕೋಂ ಮಂಜಪ್ಪ ಸ್ವಂತ 46/3 ಖುಷಿ, | 46/4 46/2 ಗ್ರಾಮಗಡಿ 46/3 0-11 0-22 
2.ಕುಸುಮ ಕೋಂ ಗಣೇಶಪ್ಪ 
16. ಆರ್‌.ನರಸಿಂಹಪ್ಪ ಬಿನ್‌ ರಾಯಪ್ಪ ಸ್ವಂತ 46/4 ಖುಷ್ಕಿ | 45 46/3 ಗ್ರಾಮಗಡಿ 46/4 0-11 0-22 
17. | 1.ವನಜಾಕಮ್ಮ್ನ ಕೋಂ ಪಿ.ಮಂಜಪ ಸುಂತ 45/1 ಖುಷಿ 
ಯ ಈ ಬ ವ ಕೆ 
2.ಹೆಚ್‌.ಬಸವರಾಜಪ್ಪ ಬಿನ್‌ ಮಂಜಪ್ಪ 
3.ಹೆಚ್‌.ಚನ್ನವೀರಪ್ಪ ಬಿನ್‌ ಮಂಜಪ್ಪ 45/2ಪಿ1 ತುಂಗಾ 46 ಗ್ರಾಮಗಡಿ 45/1--2 0-26 0-56 
4.ಹೆಚ್‌.ಮಹೇಶ್ವರಪ್ಪ ಬಿನ್‌ ಮಂಜಪ್ಪ 45/2ಪಿ3 ಚಾನಲ್‌ 
5.ಹೆಚ್‌.ಮಂ.ಯೋಮಕೇಶ ಬಿನ್‌ ಮಂಜಪ್ಪ 45/2ಪ9 
6. ಚನ್ನಬಸಪ್ಪ ಬಿನ್‌ ಮಲ್ಲಪ್ಪ 45/2ಪಿ4 
7 
ಸಂತ ಖುಷ್ಕಿ ಒಟ್ಟು 8-15 / 
ಎಂಟು ಎಕರೆ ಹದಿನೈದುವರೆ ಗುಂಟೆ ಮಾತ್ರ 
ಪಿ.ಆರ್‌. 292 


ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ 





